ಸದಸ್ಯರ ಹೆಸರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತೆರಿಸುವ ಸಚಿವರು 


ಉತ್ತರಿಸಬೇಕಾದ ದಿನಾಂಕ, 


ಕರ್ನಾಟಕ ವಿಧಾನ ಪರಿಷತ್ತು 
ಶ್ರೀ ಎಂ. ನಾರಾಯಣಸ್ಥಾಮಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
520 
ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು 


11.12.2020 


ಪ್‌ 


ಉತ್ತರ 


(AEA 


ರಾಜ್ಯ 


್ಯ ಆರ್ಥಿಕ 
ಸಂಕಪ್ಪಕ್ಕೆ ಒಳಗಾಗಿದ್ದ" 
ನೇಕಾರರಿಂದ ಪರಿಹಾರೋಪಾಯ 
ವಾಗಿ ಕೊರೋನಾ ವಾರಿಯರ್ಸ್‌ 
ಗಳಿಗೆ ನೀಡಲು ರಾಜ್ಯದ ಸೀರೆ 
ಖರೀದಿಸುವುದಾಗಿ 'ಭರವಸೆ 
ನೀಡಲಾಗಿದೆಯೇ; 


ಸರ್ಕಾರವು 


ನೇಕಾರರು ಉತ್ಪಾದಿಸಿ ವಿಲೆಯಾಗದೇ ದಾಸ್ತಾನಾಗಿರುವ ಸೀರೆಗಳನ್ನು ಖಿರೀದಿಸಿ ಮಹಿಳಾ 
ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ 
ಸಹಾಯಕಿಯರು, ಪೌರಾಡಳಿತ ಇಲಾಖೆಯ ವ್ಯಾಪಿಗೆ ಬರುವ ಪೌರ ಕಾರ್ಮಿಕರು, ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ಆಶಾ ಕಾರ್ಯಕರ್ತೆಯರು ಹಾಗೂ 
ಅಗ್ನಿಶಾಮಕ, ನಾಗರಿಕ ಸಂರಕ್ಷಣೆ ಮತ್ತು ಹೋಂ ಗಾರ್ಡ್‌ ಇಲಾಖೆ ವ್ಯಾಪ್ತಿಗೆ ಬರುವ ಹೋಂ 
ಗಾರ್ಡ್‌ ಮತ್ತು ನಾಗರಿಕ ಸಂರಕ್ಷಕರ 'ಸಂಖ್ಯೆಯನ್ನಾಧರಿಸಿ ಪ್ರತಿಯೊಬ್ಬ. ಮಹಿಳಾ" ಸಿಬ್ಬಂದಿಗೆ 
ರೂ300/- ರಿಂದ ರೂ.600/- "ಠವರೆಗಿನ ಮೌಲ್ಯದ ತಲಾ 2 ಸೀರೆಯಂತೆ ಒಟ್ಟು 6 ಲಕ್ಷ 
ಸೀರೆಗಳಿಗೆ ರೂ.36.00 ಕೋಟಿ ಅನುದಾನ ನೀಡಲು ಪ್ರಸ್ತಾಪಿಸಿ ಪ್ರಸ್ತಾವನೆಯನ್ನು ಆರ್ಥಿಕ 
ಇಲಾಖೆಯ ಅನುಮೋದನೆಗಾಗಿ ಕಳುಹಿಸಲಾಗಿದ್ದು, ಆರ್ಥಿಕ ಇಲಾಖೆಯು ಪ್ರಸ್ತಾವನೆಯನ್ನು 
ತಿರಸ್ಕರಿಸಿದ್ದರ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮರು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ 
ಸಲ್ಲಿಸಲಾಗಿರುತ್ತದೆ. 


(ಆ) 


ಕ ರೀತಿಯ ಸೀರೆ ಖರೀದಿಯನ್ನು 
ಯಾವ ಯಾವ. ಜಿಲ್ಲೆಗಳಿಂದ 
ಮಾಡಲಾಗಿದೆ(ವಿವರ 
ಒದಗಿಸುವುದು) 


ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿಯೂ ಖರೀದಿಸಿರುವುದಿಲ್ಲ 


(ಇ) 


ಸೀರೆಗಳಿಗೆ 
ಪಾವತಿಸ 


ಖರೀದಿಸಲಾದ 
ನೇಕಾರರಿಗೆ 
ಲಾಗಿದೆಯೇ; 


ಹಣ 


ಅನ್ವಯಿಸುವುದಿಲ್ಲ 


(ಈ) 


ಕೊರೋನಾ`ಸಮಯದಲ್ಲಿ ಆರ್ಥಿಕ 
ಸಂಕಷ್ಟಕ್ಕೆ ಒಳಗಾಗಿದ್ದ ನೇಕಾರರಿಗೆ 


ಯಾವ ರೀತಿ . ಪರಿಹಾರ 
ಒದಗಿಸಲಾಗಿದೆ (ವಿವರ 
ಒದಗಿಸುವುದು). 


ರಾಜ್ಯದಲ್ಲಿನ ಕೈಮಗ್ಗ" ನೆಣಾರರಿಗೆ 'ನೇಕಾರ ಸಮ್ಮಾನ್‌ ಯೋಜನೆ" ಯನ್ನು `'ಘೋಷಿಸುವ 
ಮೂಲಕ ಪ್ರತಿ ಕೈಮಗ್ಗ ನೇಕಾರರಿಗೆ ವಾರ್ಷಿಕ ರೂ.2,000/-ಗಳ ಆರ್ಥಿಕ ನೆರವನ್ನು ನೇರ 


'ನಗದು ವರ್ಗಾವಣೆ ಮುಖಾಂತರ ನೀಡಲು ಆದೇಶವನ್ನು ಹೊರಡಿಸಲಾಗಿದೆ. 


ಸದರಿ ಯೋಜನೆಯಡಿ ಇದುವರೆಗೆ 50511 ನೇಕಾರರು ಅರ್ಜಿಗಳನ್ನು ನೊಂದಾಯಿಸಿದ್ದು, 
ಇದುವರೆಗೆ 46259 ನೇಕಾರರಿಗೆ ರೂ.925.18 ಲಕ್ಷಗಳ ಪರಿಹಾರಧನವನ್ನು ನೇರ ನಗದು 
ವರ್ಗಾವಣೆ ಮುಖಾಂತರ ವರ್ಗಾಯಿಸಲಾಗಿರುತ್ತದೆ. 


'ಕೋವಿಡ್‌-19 ಪ್ರಯುಕ್ತ ವಿದ್ಯುತ್‌ ಮಗ್ಗ ನೇಕಾರರಿಗೆ ಆರ್ಥಿಕ ಬೆಂಬಲ ನೀಡುವ” ಸಂಬಂಧ 
ರಾಜ್ಯದಲ್ಲಿರುವ 1.25 ಲಕ್ಷ ಎದ್ಯುತ್‌ ಚಾಲಿತ ಮಗ್ಗಗಳಲ್ಲಿ ಪ್ರತಿ ವಿದ್ಯುತ್‌ ಚಾಲಿತ ಮಗ್ಗಗಳಲ್ಲಿ 
ಕೆಲಸ ಮಾಡುತ್ತಿರುವ ಒಬ್ಬ ಕೂಲಿ ಕಾರ್ಮಿಕರಿಗೆ ಒಂದು ಬಾರಿಗೆ "ಮಾತ್ರ ಅನ್ನಯಿಸುವಂತೆ 
ರೂ.2,000/-ಗಳ ಪರಿಹಾರಧನವನ್ನು ನೇರ ನಗದು ವರ್ಗಾವಣೆ ಮುಖಾಂತರ ನೀಡಲು 
ಆದೇಶ ಹೊರಡಿಸಲಾಗಿದೆ. 


ಸದರಿ ಯೋಜನೆಯಡಿ ಇದುವರೆಗೆ 56449 ನೇಕಾರರು ಅರ್ಜಿಗಳನ್ನು ನೊಂದಾಯಿಸಿದ್ದು, 
ಇದುವರೆಗೆ 48004 ನೇಕಾರರಿಗೆ ರೂ.960.08 ಲಕ್ಷಗಳ ಪರಿಹಾರಧನವನ್ನು ನೇರ ನಗದು 
ವರ್ಗಾವಣೆ ಮುಖಾಂತರ ವರ್ಗಾಯಿಸಲಾಗಿದೆ. 


ರ್‌ TV JAKE 7070 


(ಶೀಮಂತ್ರ ಭುಭಸಾಹೇಬ ಪಾಟೀಲ್‌) 
ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು 


